ಕರ್ನಾಟಿಕ ವಿಧಾನ ಪರಿಷತ್ತು: 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


5731 


ಮಾನ್ಯ ಸದಸ್ಯರ ಹೆಸರು . 


ಶ್ರೀ ಕೆಎ ತಷ್ಟಸ್ಕಾವ ಶಿ (ನಾಮ ವಿರ್ದೇಶನ |. 
ಹೊಂದಿದವರು) 


ಉತರಿಸಬೇಕಾದ ದಿನಾಂಕ | 


1 18.03.2022 


ಹಿಂದುಳಿದ ವರ್ಗಗಳ. ಕಲ್ಯಾಣ ಸಜಿವರು. 


ಉತರಿಸುವ ಸಚಿವರು 


ಸ್ರ. 


ಸಂ. 


“ಪ್ರಶ್ನೆ : 


/ ಉತ್ತರ 


ಅ) 


'ಸರ್ಕಾರವು 
ಸಂವಿಧಾನದ 127ನೇ 
ತಿದ್ದುಪಡಿಯೊಂದಿಗೆ. ಇತರೆ 
ಹಿಂದುಳಿದ ವರ್ಗಗಳ ಹಟ್ಟಿ 
ತಯಾರಿಕ್‌ಯ ಅಧಿಕಾರವನ್ನು 
ರಾಜ್ಯ - ಸರ್ಕಾರಗಳಿಗೆ 
ವಹಿಸಿರುವುದು ಬಿಜಮೇೇ; 
ಹಾಗಿದ್ದಲ್ಲಿ, ಈ ಬಗ್ಗೆ 
ವಿವರವನ್ನು ನೀಡುವುದು; 


ಕೇಂದ್ರ 


ತಂದ ಇ ಸರ್ಕಾ ರವ ಸಂವಿಧಾನದ ೫ 
ತಿದ್ಮಪಡಿಯೊಂದಿಗೆ ' ಇತರೆ ಹಿಂದುಳಿದ 
ವರ್ಗಗಳ ಪಟ್ಟಿ ತಯಾರಿಕೆಯ ಅಧಿಕಾರವನ್ನು 
ರಾಜ್ಯ ಸರ್ಕಾರಗಳಿಗೆ" ವಹಿಸಿರುವುದು ಕೇಂದ್ರ 
ಸರ್ಕಾರದ ಗೆಜಿಟ್‌ ನಲ್ಲಿ ಪ್ರಕಟೆಸಲಾಗಿರುತ್ತದೆ. 

ಮುಂದುವರೆದಂತೆ ಈ ಸಂಬಂಧದಲ್ಲಿ 
ಕೇಂದ್ರ ಸರ್ಕಾರದಿಂದಾಗಲೀ ಅಥವಾ 
ರಾಷ್ಟ್ರೀಯ ಹಿಲದುಳಿದ ವರ್ಗಗಳ ಆಯೋಗ, 
ನವದೆಹಲಿ ಇವರಿಂದಾಗಲೀ ಯಾವುದೇ 
ಮಾರ್ಗಸೂಚಿಗಳು ಸರ್ಕಾರದಲ್ಲಿ 
ಸ್ನೀಕೃತಗೊಂಡಿರುವುದಿಲ್ಲ. 


ಹಿಂದುಳಿದ 
ಪಟ್ಟೆಯನ್ನು 


ರಾಜ್ಯದಲ್ಲಿ 
ವರ್ಗಗಳ 
ತಯಾರಿಸುವಲ್ಲಿ 
ಜಾತಿಯಾಧಾರಿತ 
ಸಮೀಕ್ಲೆಯು 
ಅಗತ್ಯವೆನ್ನುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 
ಹಾಗಿದ್ದಲ್ಲಿ, ಈ ಬಗ್ಗೆ ರಾಜ್ಯ 
ಸರ್ಕಾರವು ಕೈಗೊಂಡಿರುವ 
ತುಮಗಳೇನು; 


ಆರ್ಥಿಕ 


ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗದ ವತಿಯಿಂದ 2015ನೇ ಸಾಲಿನಲ್ಲಿ 
ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಲೆಯನ್ನು 
ಕೈಗೊಳ್ಳಲಾಗಿರುತ್ತಡೆ. ಈ  ಸಮೀಜ್ನೆಯಲ್ಲಿ 
ರಾಜ್ಯದ ಎಲ್ಲಾ -ನಾಗರಿಕರ ಸಾಮಾಜಿಕ, 
ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಹಾಗೂ 
ಇತ್ಯಾದಿ ವಿವರಗಳನ್ನು ಸಂಗ್ರಹಿಸಲಾಗಿರುತ್ತದೆ. 


ಇ) 


ರಾಜ್ಯದ 
ಜನಸಂಖ್ಯೆಯಲ್ಲಿನ 

ಶೇ.52ರಷ್ಟು ಜನ ಹಿಂದುಳಿದ 
ವರ್ಗಕ್ಕೆ ಸೇರಿದ್ಮಾರೆನ್ನುವ 


ಒಟ್ಟು 


ಶ್ರೀ ಹೆಚ್‌. ಕಾಂತರಾಜ ನೇತೃತ್ವದ 
ಕರ್ನಾಟಿಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗವು 2015 ರಲ್ಲಿ ಕೈಗೊಳ್ಳಲಾಗಿದ್ದ 
ಸಾಮಾಜಿಕ" ಮತ್ತು ಶೈಕ್ಷಣಿಕ ಸಮೀಕ್ಷೆಯ 


ಅಂಶೆವು ನಿಜವೇ: ಹಾಗಿದ್ದಲ್ಲಿ, 
ಅದರ ವಿವರವನ್ನು 
ನೀಡುವುದು; 


ವರದಿಯನ್ನು ಸರ್ಕಾರಕ್ಕೆ ಸಲ್ಲಿ )ಿಸಿರುವುದಿಲ್ಲ. 
ಹಿಂದುಳಿದ, ,: ವರ್ಗಗಳ ಜನಸಂಖ್ಯೆಯ 
ಮಾಹಿತಿಯು ಲಭ್ಯವಿರುವುದಿಲ್ಲ. 


ಸಂಖ್ಯೆ: ಹಿಂವಕ 67 ಬಿಸಿಎ 2022 


(ಹೋಟಾ ಶ್ರೀ ಪ್ರೊಜಾರಿ) 
ಸಮಾಜ ಕಲ್ಯಾಣ ಮತ್ತ್‌' ಹಿಂದುಳಿದ ವರ್ಗಗಳ 
; ಕಲ್ಯಾಣ ಸೆಜೆವರು 


